ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


2328 

ಶ್ರೀ ಸಿ.ಎಂ. ಇಬ್ರಾಹಿಂ \ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
21.03.2022. 

ಅರಣ್ಯ, ಆಹಾರ, ನಾಗರಿಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು. 


ಪ್ರಶ್ನೆ 


ಉತ್ತರ 


ವಿವಿಧ ಸಸ್ಯವರ್ಗಗಳಲ್ಲಿ ಕಾಡಿಚ್ಚಗೆ 
ಒಳಗಾದ ಪ್ರದೇಶಗಳು ಯಾವುವು: 


ಕಳೆದ 3 ವರ್ಷಗಳಲ್ಲಿ ಕರ್ನಾಟಕದ ವವಿಧ ಸಸ್ಯವರ್ಗಗಳವ್ರಿ. 
ಕಾಡಿಚ್ಛಿಗೆ ಒಳಗಾದ ಪ್ರದೇಶಗಳ ವಿವರವನ್ನು ಅನುಬಂಧದಲ್ಲಿ 
ಒದಗಿಸಿದೆ. , 


ಆ) 


ಇ) 


ಪ್ರದೇಶಗಳಲ್ಲಿ ಸಸ್ಯ ವೈವಿದ್ಯತೆ 
ಪುನರುತ್ಪತ್ತಿ ಕ್ಷಮತೆಯ ಬಗ್ಗೆ 
ಅಧ್ಯಯನ ಮಾಡಲಾಗಿದೆಯೇ; 
(ಹಾಗಿದ್ದಲ್ಲಿ, ಸಂಪೂರ್ಣ ವಿವರ 
ಒದಗಿಸುವುದು) 
ಯಾವಾಗ ಜೈಗೊಳ್ಳಲಾಗುವುದು:; 


ಈ ರೀತಿ ಕಾಡಿಚ್ಛಿಗೆ ಒಳಗಾದ. 


ಇಲ್ಲದಿದ್ದಲ್ಲಿ, | 


ಕಾಡಿಟ್ಲಿಗೆ ಒಳಗಾದ ಪ್ರದೇಶಗಳಲ್ಲಿ ವೈವಿದ್ಯತೆ: 
| ಪುನರುತ್ಪತ್ತಿ ಕ್ಷಮತೆಯ ಬಗ್ಗೆ ಅರಣ್ಯ ಇಲಾಖೆಯ ಕೋರಿಕೆ ಪತ್ರ 
ಸಂಖ್ಯೆ: APCCF(FRM) A7/FPM/CR-02/2020-21 ದಿನಾ೦ಕ 
03.08.2020ರಂತೆ ರಾಜ್ಯ ಸರ್ಕಾರದ 'ಪರಿಸರ ನಿರ್ವಹಣೆ ಮತ್ತು 
| ನೀತಿ ಸಂಶೋಧನಾ ಸಂಸ್ಥೆ (Environment Management & 
Policy Research institute), ಬೆಂಗಳೂರು ಸಂಸ್ಥೆವತಿಯಿಂದ 
“Status of Floristic diversity, regeneration and soil physical, | 
chemical properties of the fire affected areas of different 
| vegetation types in Karnataka” ಎ೦ಬ ಅದ್ಯಯನವನ್ನು | 
ಕೈಗೊಳ್ಳಲಾಗುತ್ತಿದೆ. | 


pe 
ANS 


ಕರ್ನಾಟಿಕ ಅಪಾಯದಲ್ಲಿರುವ / 
ಅಳಿವಿನಂಚಿನಲ್ಲಿರುವ ಮರಗಳ ದಕ್ಷ 
ಹಾಗೂ ನಿಖರವಾಗಿ 
ಗುರುತಿಸುವಿಗಾಗಿ ಕೈಗೊಂಡಿರುವ 
ಕ್ರಮಗಳೇನು? (ಸಂಪೂರ್ಣ ಮಾಹಿತಿ 
ನೀಡುವುದು) 


1 


ರಾಜ್ಯದಲ್ಲಿ ಅಪಾಯದಲ್ಲಿರುವ/ ಅಳಿವಿನಂಚಿನಲ್ಲಿರುವ 
ಮರಗಳ ಪ್ರಭೇದಗಳನ್ನು ವಿಖರವಾಗಿ ಗುರುತಿಸುಲಿಕೆಗಾಗಿ 
"ಕರ್ನಾಟಿಕ ಬಯೋಡೈವರ್ಸಿಟಿ ಬೋರ್ಡ್‌' ಹಾಗೂ ಇತರೆ 
ವಿವಿಧ ಪೈಜ್ಞಾನಿಕ ಸಂಸ್ಥೆಗಳಿಂದ ಈಗಾಗಲೇ ಕ್ರಮ 
ಕೈಗೊಳ್ಳಲಾಗಿರುತ್ತದೆ ಹಾಗೂ ಈ ಮಾಹಿತಿಯನ್ನು ವಿವಿದ 
ಸಂಶೋಧನಾ ದಾಖಲಾತಿ ರೂಪದಲ್ಲಿ ಪ್ರಕಟಿಣೆಗೊಂಡಿರುತ್ತದೆ. 


[Me 


ಸಂಖ್ಯೆ: ಅಪಜೀ 62 ಎಫ್‌ ಡಬ್ಬ್ಯ್ಯೂಬಎಲ್‌ 2022 


ಉವಸು 


ಅರಣ್ಯ, ಆಹಾ ಗೆ ಸರೆಬರಾಜು 
ಮತ್ತು ಗ್ರಾಹಕರ್ರಷ್ಯಔೆಹಾರಗಳ ಸಚಿವರು 


ಅಮ ಬಂಧ 


ಕಳೆವ ಮೂರು ವರ್ಷಗಳಲ್ಲಿ ಹಲವಾರು ಬಾರಿ ಕಾಡ್ತಿಚ್ಚಿಗೆ ಒಳಗಾದ ಪ್ರದೇಶಗಳ ವಿವರ 


‘Arca 


] Range 


Type of forest 


| 


Division 


Sangam Wildlife 


Cawety Wl 


Halaguru Wildlife 


Dey Deciduous 


Elanue Wildlife 


IDey Deciduous 


Kothanur Wilalif 


p Dry Deciduous 


Gopinatham Wildlife 


I2ry Deciduous 


KCud Wildlife 


Dey Deciduous 


Kanakapura 


Dey Deciduous 


Punjue Wildlife 


ory Deciduous 


Rampur. 


ry Deciduous 


“Joogyan 


[Dry Deciduous 


BiligiciRanganathaSwamy Temp 


K.COudi Wildlife 


Dy Deciduous 


Punjur Wildlife 


Dy Deciduous 


Csadap, dundarei | Scrub Horest 
Ramanagara Kanakapura 3y Deciduous 
Mem Hills RanipuraWl | Dry Deciduous 
Mi Hoogyam IDty Deciduous 


Ramanagara 


Kanakapura 


Scrub Forest 


Kanak ApUTA 


Dry Decidaous 


Shimoga 


Ayanur 


ley Deciduous 


Chikmagalur 


Chikmagalur 


Lorest Blank 


Kader 


Forest Blank 


Vumkur 


Chikkanayanakahall 


Scrub Laud 


Bu kkapatna 


Sctub Forest 


Ramanagara 


~Chaonapatn 


Scrub Land 


| Mysore _ Sarpur Scrub Land 
- Bhadravathi Varikere Horxest Blank 
Mysore Wl, MelukoteWls Dry Deciduous 
SEICANPANALNA Eucalyptus Plantation 
Mandya 
: Nagamangala lucalyptus Plantation 
ಅಖರ ಪ್ರದ ; ಅರಣ್ಯ ಸಂರಕಣಾಧಿಕಾರಿ 


ಶಮ್ಮೂಲ ನಿರ್ವಹಣಿ) 


